ಕಥೆ ಹೇಳುವುದು: ತರಗತಿಯ ಅನುಭವ 


ಇಶಾ ಬಡ್ಕಸ್‌ 


ನಾನು ಸಮಗ್ರ ಲೈಂಗಿಕ ಶಿಕ್ಷಣದ ಚೌಕಟ್ಟೊಂದನ್ನು 


(Comprehensive Sexuality Education-CSE) 
ರೂಪಿಸುತ್ತಿದ್ದೇನೆ. ಅದು ಸುರುಳ ($p1r0])) ಸ್ತ್ರರೂಪವನ್ನು 


ಹೊಂದಿದ್ದು, ಸಮಗ್ರ ಲೈಂಗಿಕ ಶಿಕ್ಷಣದ ಚೌಕಟ್ಟು. ಶಿಕ್ಷಣದ 
ಆರಂಭದ ವರ್ಷಗಳಂದಲೂ ಔಪಚಾರಿಕ ಪಠ್ಯಕ್ರಮದ ಒಂದು 
ಭಾಗವಾಗಿರಬೇಕು ಎಂಬ ವಿಚಾರವನ್ನು ಅದು ಸಮರ್ಥಿಸುತ್ತದೆ. 
ನಾನು ಪುಣಿಯ ಅಕ್ಷರನಂದನ ಶಾಲೆಯ ಐದು ಮತ್ತು 
ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಗೆ ತಿಂಗಳಗೊಮ್ಮೆ 
ತರಗತಿ ತೆಗೆದುಕೊಳ್ಳುತ್ತೇನೆ. ದೊಡ್ಡ ಮಕ್ಕಳೊಂದಿಗೆ ವಿಷಯಕ್ಕೆ 
ನೇರವಾಗಿ ಪ್ರವೇಶಿಸಿ ಸಂಭಾಷಣಿ ನಡೆಸುತ್ತೇನೆ. ಆದರೆ 5ನೇ 
ತರಗತಿಯ ಮಕ್ಕಳೊಂದಿಗೆ ಸ್ವಲ್ಪ ಬೇರೆ ರೀತಿಯಲ್ಲ ಸಂಭಾಷಣೆ 
ನಡೆಸಬೇಕಾಗುತ್ತದೆ. 5ನೇ ತರಗತಿಯ ಮಕ್ಕಳೊಂದಿಗೆ ನಾನು 
ಕಥೆ ಹೇಳುವುದರ' ಮೂಲಕ ವಿಷಯವನ್ನು ಸಂವಹನ 
ಮಾಡುತ್ತಿದ್ದೆ. ಅದರ ಮೂಲಕ ನನಗೆ ಸಿಕ್ಕ ಸೀಮಿತ 
ಅನುಭವವನ್ನು ಇಲ್ಲ ನಾನು ಕ್ರೋಡೀಕರಿಸಲು ಯತ್ನಿಸಿದ್ದೇನೆ: 
ಅಂದರೆ ಈ ಲೇಖನವು ಕಥೆಗಳೊಂದಿಗೆ ನಾನು ನಡೆಸಿದ 
ಪ್ರಯೋಗಗಳ೦ದ ನನಗೆ ದೊರೆತ ಪಾಠಗಳನ್ನು ಕುರಿತು 
ಮಾತನಾಡುತ್ತದೆ. 


ತರಗತಿಯಲ್ಲಿ ಕಥೆ ಹೇಳುವ ನನ್ನ ಅನುಭವಗಳು 
ಕಠಿಣ ವಿಷಯಗಳ ಕುರಿತ ಸಂವಾದಃ: 


ಕೆಲವೊಮ್ಮೆ ಕೆಲವು ವಿಷಯಗಳ ಮೇಲೆ ಸಂವಾದವನ್ನು 
ಪ್ರಾರಂಭಸುವುದು ಕಷ್ಟವಾಗುತ್ತದೆ, ಏಕೆಂದರೆ ಅವುಗಳಗೆ 
ಸೂಕ್ತವಾದ ಆರಂಭಕ ಅಂಶಗಳು ಇರುವುದಿಲ್ಲ ಅಥವಾ 
ಸಿಕ್ಷುವುದಿಲ್ಲ. ಅಂತಹ ಸನ್ನಿವೇಶದಲ್ಲ ಕಥೆಗಳು, ಕವಿತೆಗಳು 
ಮತ್ತು ಸಿನೆಮಾಗಳು ಸ್ವಾಭಾವಿಕವಾಗಿ ಸಂವಾದಕ್ಕೆ 
ಪ್ರಚೋದನೆಯನ್ನು ನೀಡುತ್ತವೆ. ನನ್ನ ಅನುಭವದಲ್ಲ ಸರ್‌ ಕಾ 
ಸಲಾನ್‌, ಕ್ಯೂಂ ಕ್ಯೂಂ ಲಡಕೀ, ಪ್ಯಾರೀ ಮ್ಯಾಡಮ್‌, ಬರಸ್ತಾ 
ತರಬೂಜ್‌ ಅಂತಹ ಕಥೆಗಳು ಜನರ ನಿತ್ಯದ ಅನುಭವವನ್ನು 
ಪದಗಳಲ್ಲ ಇಡುವ ಮೂಲಕ ಜಾತಿ, ವರ್ಗ, ಧರ್ಮ, ಅಂಗ 
ತಾರತಮ್ಯದಂತಹ ಅನೇಕ ಸಂಕೀರ್ಣ ಸಾಮಾಜಕ ಸಮಸ್ಯೆಗಳ 
ಮೇಲೆ ಬೆಳಕು ಚೆಲ್ಲುತ್ತವೆ. ಸಚಿತ್ರ ಪುಸ್ತಕಗಳು ಸಂಕೀರ್ಣ 
ಸಾಮಾಜಕ ಸಂಬಂಧಗಳನ್ನು ಕುರಿತು ಸಹಜ ರೀತಿಯಲ್ಲ 
ಸಂವಾದವನ್ನು ಆರಂಭಸಲು ಮತ್ತು ವಿದ್ಯಾರ್ಥಿಗಳು ತಮ್ಮ 
ಭಾವನೆಗಳನ್ನು ಕುರಿತು ಚಿಂತಿಸಲು ಸಹಾಯ ಮಾಡುತ್ತವೆ. 
ನಗರ ಪ್ರದೇಶದ ತರಗತಿಗಳ ಅಂತಹ ಕಥನಗಳು 
ವಿಶೇಷವಾಗಿ ಮುಖ್ಯವಾಗುತ್ತವೆ. ಏಕೆಂದರೆ ಅಲ್ಲ ಹೆಚ್ಚನ 
ವಿದ್ಯಾರ್ಥಿಗಳು ಸ್ಲಿರ ಸಮಾಜೋ-ಆರ್ಥಿಕ ಹಿನ್ನೆಲೆಯನ್ನು 
ಹೊಂದಿರುತ್ತಾರೆ. 


ಆಲಅಸುವ ಅವಕಾಶವೊಂದನ್ನು ಕಲ್ಪಸುವುದು: 


ಸಂವಾದಗಳನ್ನು ನಡೆಸುವಾಗ ಪ್ರಶ್ನೆಗಕಂತೂ ಏಳುತ್ತವೆ. ಆಗ 
ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಅನುಭವಗಳನ್ನು 
ಹಂಚಿಕೊಳ್ಳಲು ಆರಂಭಸುತ್ತಾರೆ ಮತ್ತು ಅದು ಬೇರೆಯವರ 
ಭಾವನೆಗಳನ್ನು ತನ್ನದಾಗಿಸಿಕೊಳ್ಳಲು ಅಥವಾ ಪರಸ್ಪರರ 
ಅನುಭವಗಳೊಂದಿಗೆ ನಂಟನ್ನು ಕಂಡುಕೊಳ್ಳಲು ಒಂದು 
ವೇದಿಕೆಯಾಗುತ್ತದೆ. ಕಥೆಯಲ್ಲ ಬರುವ ವಿವಿಧ ಪಾತ್ರಗಳಲ್ಲ 
ಕೆಲವೊಮ್ಮೆ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಪಾತ್ರದ 
ಅನುಭವಗಳು ತಮ್ಮ ಬದುಕನ ಅನುಭವಗಳೂ ಅಗಿವೆ 
ಎಂಬುದನ್ನು ಕಂಡುಕೊಳ್ಳಬಹುದು, ಅಥವಾ ಜನರ ಬೇರೆಬೇರೆ 
ಸಾಮಾಜಕ ವಾಸ್ತವಗಳನ್ನು ಅರಿಯಬಹುದು. ಈ ರೀತಿ ಭಿನ್ನ 
ಬದುಕುಗಳ, ಭನ್ನ ದನಿಗಳ ನಿರೂಪಣೆಯನ್ನು ಆಅಸುವುದರಿಂದ 
ವಿದ್ಯಾರ್ಥಿಗಳಲ್ಲ ಭನ್ನ ಬದುಕುಗಳನ್ನು ಒಳಗೊಳ್ಳುವ ಮತ್ತು 
ಅವುಗಳನ್ನು ಕ್ರೀಕರಿಸುವ ಮನೋಭಾವವು ಬೆಳೆಯುತ್ತದೆ. 
ಸೃಜನಶೀಲತೆ, ಕುತೂಹಲ ಮತ್ತು ಪರ್ಯಾಲೋಟಚನೆಗೆ 
ಅವಕಾಶ ಕಲ್ತ್ಪಸುವುದು: 


ಕಥೆಗಳ ಮೂಲಕ ಅನೇಕ ಬಗೆಯ ಚಟುವಟಕೆಗಳು ಮತ್ತು 
ಕಲಕಾ ಅಭ್ಯಾಸಗಳನ್ನು ರೂಪಿಸಬಹುದು. ವಿದ್ಯಾರ್ಥಿಗಳು 
ಅಥವಾ ಸಂದರ್ಭಕ್ಕೆ ತಕ್ಕಂತೆ ಕಥೆಗಳನ್ನು ಬದಲಾಲುಸುವ 
ಮೂಲಕ ಕೆಳಗೆ ಕೊಟ್ಟರುವ ಚಟುವಟಕೆಗಳಲ್ಲ ಕೆಲವನ್ನು 
ಮಾಡಲು ಯತ್ನಿಸಬಹುದು. ಪಾತ್ರಾಭನಯದಂತಹ 
ಚಟುವಟಕೆಗಳನ್ನು ಮಾಡಿಸುವುದರಿಂದ ವಿದ್ಯಾರ್ಥಿಗಳಗೆ ತಾವು 
ಬೇರೆಯವರ ಬದುಕನ್ನು ಅನುಭವಿಸಿ ನೋಡುವ ಅವಕಾಶವನ್ನು 
ಅದು ಕಲ್ತಸುತ್ತದೆ. ಬೇರೆಯವರಾಗಿರುವುದು ಎಂದರೆ ಏನು 
ಎನ್ನುವುದರ ಅನುಭವವು ಇತರರನ್ನು ಇನ್ನೂ ಚೆನ್ನಾಗಿ ಅರ್ಥ 
ಮಾಡಿಕೊಳ್ಳಲು ಕಲಅಸುತ್ತದೆ. ಈ ಚಟುವಟಕೆಗಳು ಭಾಷಾ 
ಕಲಅಕೆಯ, ಪದಸಂಪತ್ತಿನ ವರ್ಧನೆಯ ಹಾಗೂ ಬೇರೆಬೇರೆ 
ಅಭಿವ್ಯಕ್ತಿಗಳ ಅನೇಕ ಹಾದಿಗಳನ್ನು ಅವರಿಗೆ ತೆರೆಯುತ್ತವೆ. 


ಶೈಕ್ಷಣಿಕ ಚರ್ಚೆಗಳಿಗೆ ಸಜ್ಜುಗೊಳಿಸುವುದು: 


ಕಥೆಗಳು ತರಗತಿಯಲ್ಲ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹಲವು 
ಬಗೆಯ ಕೊಂಡಿಗಳನ್ನು ಏರ್ಪಡಿಸಬಹುದು. ಉದಾಹರಣೆಗೆ ದ 
ವೈ ವೈ ಗರ್ಲ್‌ ಕತೆಯನ್ನು (The Why-Why Girl) ಹದುವಾಗ 
ಸಾಮಾಜಕ ನ್ಯಾಯ, ಅಂಗೆ, ಜಾತಿಯಂತಹ ಸಮಾಜ ವಿಜ್ಞಾನಕ್ಕೆ 
ನೇರವಾಗಿ ಸಂಬಂಧಿಸಿದ ಅನೇಕ ವಿಷಯಗಳು ಚರ್ಚೆಯಲ್ಲ 


ಬಂದವು.  ಸಮಾಜವಿಜ್ಞಾನದ  ತರಗತಿಯಲ್ಲ ಅಂತಹ 
ಕೊಂಡಿಗಳು ಪ್ರಯೋಜನಕ್ಕೆ ಬರುತ್ತವೆ, ಏಕೆಂದರೆ ಅಲ್ವ 
ಕಥೆಯಲ್ಲ ಬಂದ ಸಂಗತಿಗಳನ್ನು ಚರ್ಜಿಸುವುದರ ಮೂಲಕ 
ಸಂವಾದವನ್ನು ಆರಂಭಸಬಹುದು. ಸಮಾಜದ ದಮನಕಾರಿ 
ವ್ಯವಸ್ಥೆಗಳನ್ನು ಪ್ರಕ್ನಿಸುವಂತಹ ಕಥನಗಳದ್ದರೆ ಅವು 
ಸಮಾಜದಲ್ಲರುವ ಇನ್ನೂ ಅನೇಕ ಸಿದ್ಧಮಾದರಿಗಳು ಮತ್ತು 


ಕಟ್ಟುಕಟ್ಟಳೆಗಳನ್ನು ಪ್ರಶ್ನಿಸುವ ಅವಕಾಶಗಳನ್ನು ಸೃಷ್ಟಿಸುತ್ತವೆ 
ಹಾಗೂ  ತರಗತಿಯಲ್ಲ ಶೈಕ್ಷಣಿಕ ವಿಷಯಗಳ 
ಪರ್ಯಾಲೋಚನೆಗೆ ಹಚ್ಚುವ ಸಾಮರ್ಥ್ಯವನ್ನು ಅದು 
ಬೆಳೆಸುತ್ತವೆ. 

ಸುಗಮಕಾರಳ ಪಾತ್ರ: 


ಕಥೆ ಹೇಳುವುದಕ್ಕೆ ಒಂದು ಸಮಗ್ರ ನೋಟದ ಪಾಠ 
ಯೋಜನೆಯನ್ನು ನಾನು ಮಾಡಿಕೊಂಡಿದ್ದೇನಾದರೂ ಅಂತಹ 
ತರಗತಿಗಳು ಹೆಚ್ಚು ಪ್ರಯಂಪ್ರೇರಿತವಾಗಿದ್ದರೆ. ಪೂರ್ವ- 
ಸಂಕಲ್ಲವಿಲ್ಲದೆ ಮುಕ್ತವಾಗಿ ನಡೆದರೆ ಹೆಚ್ಚು ಒಳನೋಟಗಳನ್ನು 
ಕೊಡುತ್ತವೆ ಎನ್ನುವುದು ನನ್ನ ಅನುಭವಕ್ಕೆ ಬಂದಿದೆ. ಕಥೆ 
ಹೇಳುವಾಗ ನಾನು ಬಹಳ ಪ್ರಶ್ನೆಗಳನ್ನು ಕೇಳುತ್ತೇನೆ, ಆಗ ಆ 
ಪ್ರಕ್ರಿಯೆಯು ಸ್ವಾಭಾವಿಕವಾಗಿ ಚರ್ಚೆಗಳನ್ನು ಹುಟ್ಲಸುತ್ತದೆ. ಕಥೆ 
ಮುಂದುವರೆದಂತೆ ಸುಗಮಕಾರರು ಚರ್ಚೆಯನ್ನು ಬೆಳೆಸಬೇಕು. 
ಚರ್ಚೆಯ ಅಂಶಗಳನ್ನು ಕ್ರೋಡೀಕರಿಸಬೇಕು, ಚರ್ಚೆಗೆ 
ಪ್ರಸ್ಲುತವಾದ ಅಂಶಗಳನ್ನು ಮತ್ತು ಪ್ರಶ್ನೆಗಳನ್ನು ಒತ್ತಿ 
ಹೇಳಬೇಕು. ಕಥೆ ಹೇಳುತ್ತ ಹೋದಂತೆ ಶಿಕ್ಷಕರು ವಿಷಯಕ್ಕೆ 
ಪ್ರಸ್ನುತವಾಗುವ ಹಲವು ಸಂಗತಿಗಳನ್ನು ಪ್ರಸ್ತಾಪಿಸುತ್ತ 
ಹೋಗಬಹುದು, ಆಗ ವಿದ್ಯಾರ್ಥಿಗಳಗೆ ಅನುಭವಗಳನ್ನು 
ಒಂದಕ್ಕೊಂದು ಸಂಪರ್ಕ ಕಲ್ತ್ಪಸುವುದು ಸುಲಭವಾಗುತ್ತದೆ. 


ಈ ಭಾಗದಲ್ಲ ನಾನು ಐದನೆಯ ತರಗತಿಯ ಮಕ್ಕಳೊಂದಿಗೆ 
ಮಹಾಶ್ವೇತಾದೇವಿಯವರ ದ ವೈ ವೈ ಗರ್ಲ್‌ ಕಥೆಯನ್ನು 
ಓದಿದ್ದರ ಅನುಭವವನ್ನು ಹಂಚಿಕೊಳ್ಳುತ್ತೇನೆ. ಇದು ಮೋಯ್ದಾ 
ಎಂಬ ಹತ್ತು ವರ್ಷದ ಆದಿವಾಸಿ ಸಮುದಾಯದ ಹುಡುಗಿಯ 
ಕಥೆಯಾಗಿದೆ. ಮೋಯ್ದಾಗೆ ಬಹಳ ಕುತೂಹಲ, ಏನನ್ನು 
ನೋಡಿದರೂ ಅದು ಯಾಕೆ ಎಂದು ಪ್ರಪ್ಲಿಸುತ್ತಿರುತ್ತಾಳೆ. 
ಮೋಯ್ದಾ ಕೇಳುವ ಪ್ರಶ್ನೆಗಳು ಪ್ರಕೃತಿಯ ಚೋದ್ಯಗಳ ಬಗೆಗೆ 
ನಾವೂ ಯೋಚಿಸುವಂತೆ ಮಾಡುತ್ತವೆ. ಹಾಗೂ ಸಾಮಾಜಕ 
ಅನ್ಯಾಯಗಳನ್ನು ಪ್ರಶ್ನಿಸುವಂತೆ ಮಾಡುತ್ತವೆ. ಮೋಯ್ದಾ 
ಒಂದು ದೊಡ್ಡ ಹಾವನ್ನು ಹಿಡಿಯಲು ಅದರ ಹಿಂದೆ ಹಿಡುವ 
ಸನ್ನಿವೇಶದೊಂದಿಗೆ ಕಥೆ ಆರಂಭವಾಗುತ್ತದೆ. ಮೋಯ್ದಾ 
ಕುಟುಂಬದಲ್ಲ ಹಾವನ್ನು ತಿನ್ನುತ್ತಾರೆ. ಈ ಹಂತದಲ್ಪ 
ವಿದ್ಯಾರ್ಥಿಗಳು ಮಾನವರು ಬೇರೆ ಯಾವೆಲ್ಲ ರೀತಿಯ 
ಮಾಂಸವನ್ನು ತಿನ್ನುತ್ತಾರೆ ಎಂಬುದನ್ನು ಕುರಿತು ಚರ್ಚಿಸಿದರು. 
ಹಾವುಗಳನ್ನೂ ತಿನ್ನುತ್ತಾರೆ ಎನ್ನುವುದನ್ನು ಕೇಆ ಕೆಲವು 
ವಿದ್ಯಾರ್ಥಿಗಳಗೆ ಅಚ್ಚರಿಯಾಯತು. ಮೋಯ್ದಾ ತಾನು 
ನಿತ್ಯವೂ ಮಾಡುವ ಮನೆಕೆಲಸ ಮತ್ತು ಹಾಗೂ ಚಾಕರಿಗಳನ್ನು 
ಕುರಿತು ಮಾತನಾಡುತ್ತಾಳೆ. 5ನೇ ತರಗತಿಯ ಆ ಮಕ್ಕಳು 


ಮೋಯ್ದಾ ವಯಸ್ಸಿನವರೇ ಆಗಿದ್ದರಿಂದ ಮೋಯ್ದಾಳ ಬದುಕು 
ತಮ್ಮ ಬದುಕಿಗಿಂತ ಭನ್ನ ಎನ್ನುವುದು ಅವರಿಗೆ ವಿಶೇಷವಾಗಿ 
ಕಂಡಿತ್ತು. ಮೋಯ್ದ್ಲಾ ಮತ್ತು ಜಮ್ನೋಳ (ಜಮ್ಲೋ ಚಲ್ರೀ ಗಯೀ 
ಕತೆಯ ನಾಯಕಿ) ಬದುಕು ತಮ್ಮ ಬದುಕಿಗಿಂತ ಹೆಚ್ಚು ಕಷ್ಟದ್ದು 
ಎಂದು ಒಬ್ಬ ವಿದ್ಯಾರ್ಥಿಗೆ ಅನಿಸಿತ್ತು, ಜೊತೆಗೆ, ತಮ್ಮ ಹಾಗೂ 
ಅವರ ಬಾಲ್ಯಗಳು ಎಷ್ಟು ತದ್ದಿರುದ್ದವಾಗಿವೆ ಎಂದು ಅವನು 
ಹೇಆದ್ದ. ಮೋಯ್ದಾ ಮತ್ತು ಜಮ್ದೋ ಇಬ್ಬರಿಗೂ ತಮ್ಮ 
ಕುಟುಂಬಕ್ಕೆ ಬೆಂಬಲವಾಗಿ ನಿಲ್ಲುವ ಜವಾಬ್ದಾರಿಗಳದ್ದವು. 
ಮುಖ್ಯವಾಗಿ ಆರ್ಥಿಕ ಬೆಂಬಲವನ್ನು ನೀಡುವ ಜವಾಬ್ದಾರಿ ಅವರ 
ತಲೆಯ ಮೇಲಅತ್ತು. ಚಿಕ್ಕದಾಗಿ ಹೇಳುವುದಾದರೆ, ನನ್ನ 
ವಿದ್ಯಾರ್ಥಿಗಳಗೆ ಸುಲಭವಾಗಿ ಸಿಗುವ ಅನೇಕ ವಸ್ತುಗಳು 
ಮೋಯ್ದಾ ಮತ್ತು ಜಮ್ಲೋಳ೦ತಹ ಅನೇಕ ಮಕ್ಕಳಗೆ ನಿತ್ಯದ 
ಹೋರಾಟವೆಂಬುದನ್ನು ಅವರು ಅರಿಯುವಂತಾಲಯುತು. ಅವು 
ಎಲ್ಲಾ ಮಕ್ಕಳಗೂ ಸಿಗುತ್ತವೆ ಎಂದೇ ಅವರು ಭಾವಿಸಿದ್ದರು. ಈ 
ಕಥೆಯಲ್ಲ ಮೋಯ್ದಾಳು ಶಬರ ಬುಡಕಟ್ಟಗೆ ಸೇರಿದವಳೆಂದು 
ಮತ್ತು ಶಬರ ಸಮುದಾಯವರಿಗೆ ಜಮೀನು ಅಥವಾ ಇನ್ನಿತರ 
ಸಂಪನ್ಮೂಲಗಳನ್ನು ಹೊಂದುವ ಅವಕಾಶವಿಲ್ಲ ಎಂದು 
ಉಲ್ಲೇಖಸಲಾಗಿದೆ. ಸಮುದಾಯದವರಿಗೆ ಈ ಕುರಿತು ಯಾವ 
ಆಕ್ಷೇಪಣಿಯೂ ಇರಲಅಲ್ಲ. ಆದರೆ, ಮೋಯ್ದಾಳ ಪ್ರಶ್ನೆಗಳು 
ದಿನದಿಂದ ದಿನಕ್ಕೆ ಗಹನವಾಗುತ್ತ ಹೋಗುತ್ತವೆ, ಸಂಪನ್ಮೂಲಗಳ 
ಹಂಚಿಕೆಯಲ್ಲ ಇರುವ ಅಸಮಾನತೆಯನ್ನು ಪರೀಕ್ಷಿಸುತ್ತ 
ಹೋಗುತ್ತವೆ. ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳ ಬದುಕನ 
ಸಂಕಷ್ಟಗಳನ್ನು ನಮ್ಮ ನಗರ ಪ್ರದೇಶದ ತರಗತಿಗಳಲ್ಲ 
ಮುನ್ನೆಲೆಗೆ ತರುವುದು ಬಹಳ ಮುಖ್ಯವಾಗುತ್ತದೆ. ಈ 
ರೀತಿಯಾಗಿ ನಗರದ ವಿದ್ಯಾರ್ಥಿಗಳು ತಾವು ಎಷ್ಟು ಸವಲತ್ತನ್ನು 
ಹೊಂದಿದ್ದೇವೆ. ತಮ್ಮ ಬದುಕುಗಳು ಎಷ್ಟು ನಿರಾಳವಾಗಿವೆ 
ಎನ್ನುವುದನ್ನು ಅರಿತು ಈ ಅನುಕೂಲತೆಯನ್ನು ಬಳಸಿ ತಾವು 
ಏನು ಮಾಡಬಹುದು ಎನ್ನುವುದರ ಬಗೆಗೆ ಹೊಳಹುಗಳನ್ನು 
ಅವರಿಗೆ ನೀಡುತ್ತವೆ. 


ತಾವೆಲ್ಲ ತಮ್ಮ ಭೂಮಾಲೀಕರ ಮನೆಯಲ್ಲ ನೀಡುವ ತಂಗಳನ್ನ 
ಯಾಕೆ ತಿನ್ನಬೇಕು ಎಂದು ಮೋಯ್ದಾಳು ಯೋಜಿಸಲು 
ಆರಂಭಸುತ್ತಾಕೆ, ಆ ಹಂತದಲ್ಲ ಮತ್ತೊಂದು ಚರ್ಚೆಯು 
ಆರಂಭವಾಯುತು. ವಿದ್ಯಾರ್ಥಿಗಳು ತಮ್ಮ ಮನೆಗಳ 
ಅನುಭವವನ್ನೂ ಹಂಚಿಕೊಂಡರು. ತಮ್ಮ ಮನೆಗಳಲ್ಲಯೂ 
ತಾವು ಉಂಡು ಉಳಯುವ ಆಹಾರ ಪದಾರ್ಥಗಳನ್ನು ಮನೆಯ 
ಕೆಲಸದವರಿಗೆ ಕೊಡುತ್ತಾರೆ ಎಂಬುದನ್ನು ಅವರು ನೆನಪು 
ಮಾಡಿಕೊಂಡರು. ಕೆಲವರಿಗೆ ಹಾಗೆ ಮಾಡುವುದರ ತಪ್ಪೇನೂ 
ಇಲ್ಲ ಎನಿಸಿತು, ಮಿಗುತೆ ಆಹಾರವನ್ನು ಹಾಗೆ ಕೊಡದೇ ಇದ್ದರೆ 
ಸುಮ್ಮನೇ ವ್ಯರ್ಥವಾಗುತ್ತವೆಯಲ್ಲಾ ಎ೦ದು ಹೇಆದರು. ಇನ್ನೂ 
ಕೆಲವರಿಗೆ ಹಾಗೆ ಮಾಡುವುದು ತಪ್ಪೆಂದು ಅನಿಸಿತು, ಏಕೆಂದರೆ 
ಉದ್ದೇಶ ಎಷ್ಟೇ ಒಳ್ಳೆಯದಿರಅ, ಹಾಗೆ ತಂಗಳನ್ನು 
ಸ್ತೀಕರಿಸುವಾಗ ಮನಸ್ಸು ಎಷ್ಟು ನೊಂದಿರುತ್ತದೆ ಎನ್ನುವುದು 
ಅವರಿಗೆ ಅರ್ಥವಾಗಿತ್ತು. ವಿದ್ಯಾರ್ಥಿಗಳಲ್ಲ ಕೆಲವರು ಈ ತರಗತಿ 
ಆರಂಭವಾಗುವುದಕ್ಕೂ ಮೊದಲು ಆದಿವಾಸಿ ತಾಂಡಾಗಳನ್ನು 


(ಬುಡಕಟ್ಟು ವಸತಿಪ್ರದೇಶ ) ಭೇಟ ಮಾಡಿ ಬಂದಿದ್ದರು. 
ಆದ್ದರಿಂದ ಅವರಿಗೆ ಮೋಯ್ದಾ ವಾಸಿಸುತ್ತಿದ್ದ ಹಳ್ಳಯ ಕಲ್ಪನೆ 
ತಕ್ಷಣ ಮನಸ್ಸಿಗೆ ಬಂದಿತ್ತು. ಸರಕಾರಿ ಶಾಲೆಗಳಲ್ಲ ನಿಗದಿ ಪಡಿಸಿದ 
ಸಮಯವು ಅಂತಹ ಹಳ್ಳಗಳ೦ದ ಬರುವ ಮಕ್ಷಳ 
ಅನುಕೂಲತೆಗೆ ತಕ್ಕಂತೆ ಯಾಕಿಲ್ಲ ಎಂದು ಆ ವಿದ್ಯಾರ್ಥಿಗಳು 
ಪ್ರಶ್ನಿಸಿದರು. ಶಾಲೆ ಇರುವುದು ವಿದ್ಯಾರ್ಥಿಗಳ 
ಸಲುವಾಗಿಯಾದ್ದರಿಂದ ಅದರ ಸಮಯವು ಅಲ್ಪಗೆ ಬರುವ 
ಮಕ್ಕಳ ನಿತ್ಯದ ಬದುಕಿಗೆ ಹೊಂದಿಕೊಳ್ಳುವಂತಿರಬೇಕು 
ಎನ್ನುವುದು ಅವರ ಅಭಪ್ರಾಯವಾಗಿತ್ತು. ಕಥೆಯಲ್ಲ 
ಮೋಯ್ದಾಳು ಇಂತಹ ಮಹತ್ವದ ಪ್ರಶ್ನೆಗಳನ್ನು ತನಗೆ ತಾನೇ 
ಮತ್ತು ತನ್ನ ಸುತ್ತಲೂ ಇದ್ದವರನ್ನು ಉದ್ದೇಶಿಸಿ 
ಕೇಆಕೊಳ್ಳುತ್ತಿದ್ದಕಾದರೂ ಹದುಗರಾಗಿ ನಮಗೂ ಶಿಕ್ಷಣದ 
ಅವಕಾಶ ಮತ್ತು ಇತರ ಮೂಲಭೂತ ಅಗತ್ಯಗಳು ಯಾಕೆ 
ಎಲ್ಲರಿಗೂ ಸಮನಾಗಿ ಸಿಗುವುದಿಲ್ಲ. ಮೋಯ್ದಾಆಂತಹ ಮಕ್ಕಳು 


ತನ್ನನ್ನು. ದೇಹದ ಕುರಿತು 
ಪ್ರಶ್ನಿಸಿಕೊಳ್ಳುವುದು 


ಯಾಕೆ ಅಂತಹ ಸವಲತ್ಗುಗಳ೦ದ ವಂಚಿತರಾಗುತ್ತಾರೆ ಎಂಬ 
ಪ್ರಶ್ನೆಗಳು ಹುಲ್ಪಕೊಳ್ಳುತ್ತವೆ. 


ನಂತರ ನಾವು ಸಾಮೂಹಿಕವಾಗಿ ಆಲೋಚನೆಗೆ ತೊಡಗಿದೆವು: 

ನಮ್ಮ ಸುತ್ತಲೂ ಅಂತಹ ಅನೇಕ ಸಂಗತಿಗಳು ಮತ್ತು 
ಆಚರಣೆಗಳು ನಡೆಯುತ್ತಿವೆ, 'ಯಾಕೆ' ಎಂದೇನಾದರೂ ನಾವು 
ಕೇಳುತ್ತೇವೆಯೇ? ಅಥವಾ ಅವು ಹೇಗಿವೆಯೋ ಹಾಗೆ ಸುಮ್ಮನೇ 
ಒಪ್ಪಿಕೊಂಡುಬಡುತ್ತೇವೆಯೇ? ಈ ಚರ್ಚೆಯ ನಂತರ 
ವಿದ್ಯಾರ್ಥಿಗಳಗೆ ಚಟುವಟಕೆಯೊಂದನ್ನು ನೀಡಲಾಯುತು. 
ವಿದ್ಯಾರ್ಥಿಗಳು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕಥೆ 
ಕೇಳುತ್ತಿದ್ದ ಸಂದರ್ಭದಲ್ಲ ಅವರ ಮನಸ್ಸಿಗೆ ಬಂದ, ಅಥವಾ 
ಮೊದಲನಿಂದಲೂ ಕಾಡುತ್ತಿದ್ದ ಎರಡು ಪ್ರಶ್ನೆಗಳನ್ನು ಕುರಿತು 
ಅವರು ಯೋಚಸಬೇಕಿತ್ತು. ಕೆಲವು ಪ್ರತಿಕ್ರಿಯೆಗಳು ಹೀಗಿದ್ದವು: 


ನಾನು ನನ್ನ ತಲೆಕೂದಲನ್ನು ಕತ್ತರಿಸಿಕೊಂಡಾಗ ಎಲ್ಲರೂ ನಾನು ಚೆನ್ನಾಗಿ 
ಕಾಣುತ್ತಿಲ್ಲವೆಂದು ಹೇಳದರು; ನಾನು ಅವರ ಗೆಳತಿ ಅಲ್ಲವೆಂದು ಹೇಳದರು. 
ತಲೆಕೂದಲು ಕತ್ತರಿಸಿಕೊಂಡಿದ್ದು ತಪ್ಪಾಯುತೇ? 

ಹೆಂಗಸರಿಗೆ ಮಾತ್ರ ಮಕ್ಕಳಾಗುತ್ತವೆಯೇ? 

ಕೆಲವೊಮ್ಮೆ ನನ್ನ ಸುತ್ತಲೂ ಇರುವ ವಿದ್ಯಾರ್ಥಿಗಳು ಮನ ನೋಯುವಂತೆ 
ವರ್ತಿಸುತ್ತಾರೆ. ನಾನು ಈ ಶಾಲೆಗೆ ಹೊಸಬಳು ಎಂಬ ಕಾರಣಕ್ಕೆ ಇರಬಹುದೇ? 


ಸಮಾಜ ಮತ್ತು ಅಂಗಾಧಾರಿತ 
ಪಾತ್ರಗಳನ್ನು ಪಕ್ನಿಸುವುದು 


ರಮ್ಯ ಕಲ್ಪನೆಗಳು 
- ಕುತೂಹಲ 


ನಮ್ಮ ಮನೆಯಲ್ಲ ನನಗೆ ಅಡುಗೆ ಮಾಡಲು ಜಡದಿರುವುದಕ್ಕೆ ನಾನು 
ಹುಡುಗನಾಗಿರುವುದು ಕಾರಣವೇ? 

ಕಪ್ಪು ಮೈಬಣ್ಣವನ್ನು ಹೊಂದಿರುವವರನ್ನು ಕೀಕೆಂದು ಯಾಕೆ ಭಾವಿಸುತ್ತಾರೆ? 
ಯಾಕೆ ಕೆಲವರು ಇತರರನ್ನು ಕೆಟ್ಟ ಪದಗಳ೦ದ ಬೈಯ್ಯುತ್ತಾರೆ? ಆ ಪದಗಳನ್ನು 
ಬಳಸುವಾಗ ಅವರ ಮನಸ್ಸಿನಲ್ಲ ಏನಿರುತ್ತದೆ? ಈ ಪದಗಳನ್ನು ಯಾರು ಸೃಷ್ಟಿಸಿದರು? 
ಮಕ್ಕಳ ಮೈಬಣ್ಣವನ್ನು ಯಾರು ನಿರ್ಧರಿಸುತ್ತಾರೆ? 

ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರೆ ಉಳದವರು ಯಾಕೆ ತಲೆಕೆಡಿಸಿಕೊಳ್ಳಬೇಕು? 
ಒಬ್ಬ ಹುಡುಗ ಮತ್ತು ಒಬ್ಗಳು ಹುಡುಗಿ ಒಟ್ಲಗಿದ್ದರೆ ಅಪಾರ್ಥ ಕಲ್ತಸಿ ತಮಾಷೆ 
ಮಾಡುವ ಅಗತ್ಯವಿದೆಯೇ? ಅವರಿಬ್ಲರೂ ಕೇವಲ ಸ್ನೇಹಿತರಾಗಿರಬಾರದೇ? 
ನಮ್ಮ ಮನೆಯಲ್ಲ ಪೂಜೆಯನ್ನು ಅಜ್ಜ ಮಾತ್ರ ಮಾಡುತ್ತಾರೆ ಏಕೆ? 

ಆದಿವಾಸಿ ತಾಂಡಾದಲ್ಲ ಒಂದೇ ಶಾಲೆ ಇದೆ ಯಾಕೆ? 


ಭೂತಗಳೂ ಮನೆ ಕಟ್ಟುತ್ತವೆಯೇ? 

ಯಾವಾಗಲೂ ಪೋಷಕರು ಹೇಆದ್ದನ್ನು ಪಾಅಸುವ ಅಗತ್ಯವಿದೆಯೇ? 

ಕೆಲವರು ಗುಣಪಡಿಸಲೇ ಆಗದ ಕಾಲುಲೆಯಿಂದ ಬಳಲುತ್ತಿರುತ್ತಾರೆ. ಅಂತಹ 
ಕಾಲುಲೆಗಳು ಯಾಕಾದರೂ ಇವೆ? 

ರಮ್ಯಕಲ್ಪ್ಲನೆಯಲ್ಲ ಬರುವ ಸಂಗತಿಗಳು ನಿಜವಾಗಿಯೂ ಅಸ್ತಿತ್ವದಲ್ಲರಲು ಸಾಧ್ಯವೇ? 
ಚರಿತ್ರೆಯಲ್ಲ ನಿಜಕ್ಸೂ ಆಗಿದ್ದು ಏನು? 

ತರಗತಿಯಲ್ಲ ನಮ್ಮ ಪೆನ್ನುಗಳನ್ನು ಕದಿಯುವವರು ಯಾರು? 


* ಬೇರೆಯವರು ಈ ಜಗತ್ತನ್ನು ಹೇಗೆ ನೋಡುತ್ತಾರೆ ಎನ್ನುವುದನ್ನು ನಾನು ಏಕೆ 
ಅರಿಯಲು ಆಗುವುದಿಲ್ಲ? 
* ಕೂಗಾಡಿದರೆ ಬೈಯ್ಯುವುದು ಎಂದೇ ತಿಆಯಬೇಕೇ? ಅಥವಾ ಯಾರ ಮೇಲೋ 


ಸಿಟ್ಟು ಬಂದಿದೆ ಎಂದರ್ಥವೇ? 


ಕಥೆ ಹೇಳುವುದರೊಂದಿಗಿನ ಚಟುವಟಿಕೆಗಳು 


ಕಥೆ ಪುಸ್ತಕಗಳನ್ನು ಬೋಧನಾ-ಕಆಕಾ ಸಾಮರದ್ರಿಗಳಂತೆ 
(TLMs) wಳನಸಿಕೊಂಡು ವಿವಿಧ ಚಟುವಟಕೆಗಳನ್ನು 
ಮಾಡಬಹುದು. ಇಲ್ಲ ಗುಂಪುಗಳಲ್ಪ್ಲ ನಡೆಸಬಹುದಾದ ಅಂತಹ 
ಐದು ಚಟುವಟಕೆಗಳನ್ನು ನೀಡಲಾಗಿದೆ. ಅವು ಸಹಭಾಗಿತ್ತ. 
ಸೃಜನಶೀಲತೆ ಮತ್ತು ಪ್ರಶ್ನೆ ಮಾಡುವ ಮನೋಭಾವವನ್ನು 
ಬೆಳೆಸಿಕೊಳ್ಳಲು ಪೂರಕವಾಗಿವೆ. 


ಕಥನವನ್ನು ಬದಅಸುವುದು 


ಈ ಚಟುವಟಕೆಯಲ್ಲ ಕಥೆಯ ಇನ್ನೊಂದು ಪಾತ್ರದ 
ದೃಷ್ಟಿಕೋನದಿಂದ ಯೋಚಿಸಿ ಇಡೀ ಕಥೆಯನ್ನು ಮತ್ತೊಮ್ಮೆ 
ಬರೆಯುವ ಪ್ರಯತ್ನವನ್ನು ಮಾಡುವಂತೆ ವಿದ್ಯಾರ್ಥಿಗಳ ಪ್ರತಿ 
ಗುಂಪುಗಳಗೆ ಹೇಳಲಾಗುತ್ತದೆ. ಅದರಲ್ಲ ಪಾಲ್ಗೊಂಡವರು ಬೇರೆ 
ದೃಷ್ಟಿಕೋನದಲ್ಲಿ ಹೊಸ ಪಾತ್ರದ ಅನುಭವವನ್ನು 
ತಮ್ಮದಾಗಿಸಿಕೊಂಡು” ಹೊಸ ಸಸ್ಸಿವೇಶಗಳು ಮತ್ತು 
ಮಾತುಕತೆಗಳನ್ನು ಕಲ್ರಸಿಕೊಳ್ಳಲು ಯತ್ನಿಸುವುದರಿಂದ ಅಂತಹ 
ಅಭ್ಯಾಸ  ಚಟುವಟಕೆಗಳು ಕಥೆಗಳಗೆ ಆಸಕ್ತಿದಾಯಕ 
ತಿರುವುಗಳನ್ನು ನೀಡಬಹುದು. 


ಅಂತ್ಯವನ್ನು ಊಹಿಸಿ ಅಥವಾ ಬದಲಾಲಯುಸಿ 


ಈ ಚಟುವಟಕೆಯನ್ನು ಎರಡು ವಿಧದಲ್ಲ ಮಾಡಬಹುದು: 
ಸುಗಮಕಾರರು ಕಥೆಯನ್ನು ಓದುತ್ತ ಕಥೆಯ ಅಂತ್ಯಕ್ಕೆ ಬಂದಾಗ 
ನಿಲ್ಲಸುವುದು ಮತ್ತು ಕಥೆಗೆ ಇರಬಹುದಾದ ಅಂತ್ಯದ 
ಸಾಧ್ಯತೆಗಳನ್ನು ಗುಂಪುಗಳೊಂದಿಗೆ ಚರ್ಚಿಸುವುದು. ಅಥವಾ, 
ಸುಗಮಕಾರರು ಇಡೀ ಕಥೆಯನ್ನು &ದಿ ನಂತರ 
ವಿದ್ಯಾರ್ಥಿಗಳಗೆ ಅಂತ್ಯವನ್ನು ಬದಲಾಯುಸಬೇಕೆಂದು 
ಅನ್ನಿಸಿದರೆ ಬದಲಾಯುಸಿ ಎನ್ನುವುದು. 


ಮತ್ತೊ೦ದು ಹೊಸ ಪಾತ್ರವನ್ನು ಸೇರಿಸಿ ಕತೆಯನ್ನು ಬರೆಯುರಿ 
ಈ ಚಟುವಟಕೆಯಲ್ಲ ವಿದ್ಯಾರ್ಥಿಗಳು ಹೊಸ ಪಾತ್ರವೊಂದನ್ನು 
ಕಥೆಗೆ ಸೇರಿಸಿ ಉಳದ ಪಾತ್ರಗಕೊಂದಿಗಿನ ಅದರ ಪಯಣವನ್ನು 
ಮರುಸ್ಯಷ್ಟಿಸಿ ಕಥೆಯನ್ನು ಹೊಸದಾಗಿ ಬರೆಯಬಹುದು. 


ಅಭಿನಂಬಸಿ! 


ಸಾಮಾಜಕ ಮತ್ತು ಭಾವನಾತ್ಮಕ ಕಲಕೆಯಲ್ಲ (Socio- 
emotional Learning- SEL) vಭನಯ ಮತ್ತು ನಟನೆಯ 
ಚಟುವಟಕೆಗಳು ಬಹಳ ಸಹಾಯ ಮಾಡುತ್ತವೆ. ಕಥೆಯ 
ಪಾತ್ರಗಳನ್ನು ಅಭನಯುಸುತ್ತ ವಿದ್ಯಾರ್ಥಿಗಳು ಆ ಪಾತ್ರಗಳ 
ಬದುಕಿನೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳಲು ಆರಂಭನಸುತ್ತಾರೆ. 
ಅದರ ಜೊತೆಗೆ ಪ್ರೇಕ್ಷಕರೂ ಪಾಲ್ಗ್ಲೊಳ್ಳುವಂತಹ ನಾಟಕವನ್ನು 
(participatory theatre) ೪g ಪರಿಚಯುಸಬಹುದು. 
ವಿದ್ಯಾರ್ಥಿಗಳು ಕಥೆಯನ್ನು ಅಭಿನಲುಸುತ್ತಿರುವಾಗ 
ಯಾವುದಾದರೂ ಒಂದು ಹಂತದಲ್ಲ ಪ್ರೇಕ್ಷಕರು ಪಾತ್ರಗಳನ್ನು 
ಬದಲಅಸಬಹುದು. ಬೇರೆ ಪಾತ್ರಗಳನ್ನು ಸೇರಿಸಬಹುದು ಮತ್ತು 
ತಾವೇ ಆ ಪಾತ್ರವನ್ನು ಅಭಿನಯುಸುತ್ತಿದ್ದಾರೋ ಎಂಬಂತೆ ಆ 
ದೃಶ್ಯದಲ್ಲ ಪ್ರಯಂಪ್ರೇರಿತರಾಗಿ ಪ್ರತಿಕ್ರಿಯಿಸಬಹುದು. 
ಅದರಿಂದಾಗಿ ಯಾವುದೇ ಸನ್ನಿವೇಶವನ್ನು ವಿವಿಧ 
ದೃಷ್ಣಿಕೋನಗಳ೦ದ ನೋಡಬಹುದು ಎನ್ನುವ ಹೊಳಹು 
ಸಿಗುತ್ತದೆ. 


ಮುಖಪುಟ ಮತ್ತು ಶೀರ್ಷಿಕೆಯನ್ನು ವಿನ್ಯಾಸ ಮಾಡಿ 


ಸುಗಮಕಾರರು ಕಥೆ ಪುಸ್ತಕದ ಮುಖಪುಟವನ್ನು ಮರೆಮಾಡಿ 
ಕಥೆಯನ್ನು ಓದುವುದು. ಕಥೆ ಓದಿ ಚರ್ಚೆಯನ್ನೂ ಮುಗಿಸಿದ 
ಮೇಲೆ ವಿದ್ಯಾರ್ಥಿಗಳು ಜೋಡಿಯಲ್ಲ ಕುಆತು ಚರ್ಚೆಯನ್ನು 
ಆಧರಿಸಿ ಕಥೆಯ ಮುಖಪುಟವನ್ನು ಕಲ್ತಸಿಕೊಳ್ಳಬೇಕು ಹಾಗೂ 
ಕಥೆಗೆ ಸೂಕ್ತವಾಗುವ ಶೀರ್ಷಿಕೆಯನ್ನೂ ಯೋಜಿಸಬೇಕು. 


ಹೀಗೆ ಕಥೆ ಪುಸ್ತಕಗಳು ಉತ್ತಮ ಬೋಧನಾ-ಕಲಕಾ 
ಸಾಮದ್ರಿಗಕಾಗಬಲ್ಲವು ಎನ್ನುವುದಂತೂ ಇಲ್ಲ ಮನ- 
ದಟ್ದಾಗುತ್ತದೆ. ತರಗತಿಯಲ್ಲ ಕಥೆಯನ್ನು ಹದುವುದು 
ಖಂಡಿತವಾಗಿಯೂ ಮಹತ್ವದ ಪಾತ್ರವನ್ನು ವಹಿಸುತ್ತದೆ, ಆದರೆ 
ಅದನ್ನು ವಿವಿಧ ರೂಪಗಳಲ್ಪ್ಲ ಮಾಡುವುದು ಇನ್ನೂ ಅನೇಕ 
ಹಾದಿಗಳನ್ನು ತೆರೆಯುತ್ತದೆ. ನಾನು ಬೆಳೆಯುವಾಗ ಬಹಳಷ್ಟು 
ಕಥೆ ಪುಸ್ತಕಗಳನ್ನು ಓದಿದ್ದೇನೆ. ನಮಗೆ ವಾರಕ್ಷೆ ಎರಡು ದಿನ 
ಗ್ರಂಥಾಲಯದ ತರಗತಿಗಳು ಇದ್ದವಾದರೂ ಪುಸ್ತಕಗಳನ್ನು 
ಕುರಿತ ಚರ್ಚೆಯನ್ನು ಪಠ್ಯಕ್ರಮವು ಒಳಗೊಂಡಿರಅಲ್ಲ. ಹೀಗೆ 
ಪಠ್ಯಕ್ರಮ ಮತ್ತು ಕಥೆ ಹ&ದುವ ಚಟುವಟಕೆಯನ್ನು 
ಪ್ರತ್ಯೇಕಿಸುವುದು ಸಮಸ್ಯೆಯನ್ನುಂಟು ಮಾಡುತ್ತದೆ. ಏಕೆಂದರೆ 


ಅಲ್ಲ ಕಥೆ ಪುಸ್ತಕಗಳ ಕಥಾವಸ್ತು ಮತ್ತು ನಿರೂಪಣಾ ಚೌಕಟ್ಟು ಹಾಗೂ ಪಠ್ಯಕ್ರಮದ ವಿಷಯಗಳಗೂ ನಡುವೆ ನಂಟು ಬೆಳೆಯಲು 
ಅವಕಾಶವಿರುವುದಿಲ್ಲ. ಕಥೆಗಳಗೆ ಬಹಳ ಸಾಮರ್ಥ್ಯವಿದೆ, ಹಾಗೂ ನಾವು ಸುಗಮಕಾರರಾಗಿ ಸಂಭಾಷಣೆಗಳನ್ನು ಸೃಷ್ಟಿಸಲು. ಪರಪ್ಪರ 
ವಿಚಾರ ವಿನಿಮಯವನ್ನು ನಡೆಸಲು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆಅಸುವ ಕಿವಿಗಳನ್ನು ರೂಪಿಸಲು ಪ್ರಾಮಾಣಿಕ ಯತ್ನವನ್ನು 
ಮಾಡಬೇಕು ಎಂದು ನನಗನಿಸುತ್ತದೆ. 


ಇಶಾ ಬಡ್ಕಸ್‌ ಅವರು ಕಳೆದ ನಾಲ್ದು ವರ್ಷಗಳಂದ "ಏಕಲವ್ಯ' ಸಂಸ್ಥೆಯಲ್ಲ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಕಮ್ಯುನಿಟ 
ಎಂಗೇಜ್‌ಮೆಂಟ್‌ ಮತ್ತು ಶಿಕ್ಷಣ ಕಾರ್ಯಕ್ರಮಗಳಗೆ ಸಂಯೋಜಕರಾಗಿದ್ದಾರೆ. ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯದಿಂದ ಸ್ಥಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸಂವಾದಕ್ಕೆ ಅವಕಾಶವನ್ನು ಸೃಷ್ಟಿಸುವ ಮೂಲಕ ಅಂಗತ್ತ ಮತ್ತು 
ಲೈಂಗಿಕತೆಯನ್ನು ಅಧ್ಯಯನ ಮಾಡುವುದು ಅವರ ಆಸಕ್ತಿಯ ಕ್ಷೇತ್ರವಾಗಿದೆ. ಇಶಾ ಬದ್ಧಸ್‌ ಅವರನ್ನು ishabadkas@eklavya.in 
ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಪ್ರಜ್ಞಾ ಎಲ್‌.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


